1 ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 22 


2 ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 


4 ಉತ್ತರಿಸುವವರು 


ಕರ್ನಾಟಕ ವಿಧಾನ ಪರಿಷತ್ತು 


ಶ್ರೀ ಯು.ಬಿ.ವೆಂಕಟೇಶ್‌ 

(ನಾಮ ನಿರ್ದೇಶನ ಹೊಂದಿದವರು) 
17-09-2021 

ಮುಖ್ಯಮಂತ್ರಿಗಳು 


ಬೆಂಗಳೂರಿನ ಹನುಮಂತ 
ನಗರದಲ್ಲಿರುವ ರಾಜೀವ್‌ಗಾಂಧಿ 
ಕ್ರೀಡಾಂಗಣಕ್ಕೆ ಮೂಲ ಸೌಕರ್ಯಗಳ 
ಕೊರತೆ ಇರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಪ್ರಸಕ್ತ ಸಾಲಿನಲ್ಲಿ . ಬೆಂಗಳೂರು 
ನಗರದ ಕ್ರೀಡಾಂಗಣಗಳ ಅಭಿವೃದ್ಧಿಗೆ 
ಆಸಲಿರಿಸಿರುವ ಅನುದಾನವೆಷ್ಟು; 
ಸದರಿ ರಾಜೀವ್‌ಗಾಂಧಿ 
ಕ್ರೀಡಾಂಗಣದ ಅಭಿವೃದ್ಧಿಗೆ ಸರ್ಕಾರ 
ಕಾರ್ಯ ಯೋಜನೆಯನ್ನು 
ಸಿದ್ದಪಡಿಸಿದೆಯೇ; 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ 
ಬಸವನಗುಡಿ ವಿಭಾಗದ ರಾಜೀವ್‌ಗಾಂಧಿ ಕ್ರೀಡಾಂಗಣದ ಅಭಿವೃದ್ಧಿಗ ಒಟ್ಟು 
ರೂ.800.00 ಲಕ್ಷಗಳ ಅನುದಾನವನ್ನು “ಮುಖ್ಯಮಂತ್ರಿಗಳ ನವ ನಗರೋತ್ಥಾನ” 
ಯೋಜನೆಯಡಿಯಲ್ಲಿ ಅನುವು ಮಾಡಲಾಗಿರುತ್ತದೆ. ಸದರಿ ಅನುದಾನದಲ್ಲಿ 
(ಅ) ಒಳಾಂಗಣ ಕ್ರೀಡಾಂಗಣಕ್ಕೆ ಮತ್ತು ಕಟ್ಟಡಕ್ಕೆ ಅಗತ್ಯವಿರುವ ಮೂಲಭೂತ 
ಸೌಕರ್ಯಗಳನ್ನು ಹೆಚ್ಚಿಸಲು ಪ್ಯಾಕೇಜ್‌-2ರಲ್ಲ ರೂ.300.00 ಲಕ್ಷಗಳಿಗೆ ಅಂದಾಜು 
ಪಟ್ಟಿಯನ್ನು ತಯಾರಿಸಿದ್ದು, ಸರ್ಕಾರದ ಆದೇಶ ಸಂಖ್ಯೆ ನಅಇ 26 ಎಂಎನ್‌ವೈ 
2021, ದಿನಾಂಕ: 01.03.2021ರಂದು ಸದರಿ ಕಾಮಗಾರಿಯ ಪ್ಯಾಕೇಜ್‌- 2 ಗೆ 
ಆಡಳಿತಾತ್ಮಕ ಅನುಮೋದನೆ ಮತ್ತು ಕನಿಷ್ಠ ದರ ನಮೂದಿಸಿದ ಗುತ್ತಿಗೆದಾರರಾದ 
ಶ್ರೀ ಫೋಲಾವರ ಗೋಪಾಲಕೃಷ್ಣ ರವರ ಟೆಂಡರ್‌ಗೆ ಸರ್ಕಾರದ ಅನುಮೋದನೆ 
ನೀಡಲಾಗಿದೆ. ಅದರಂತೆ, ದಿನಾಂಕ: 19-05- 2021ರಲದು ಬಿಬಿಎಂಪಿ ವತಿಯಿಂದ 


ಕಾರ್ಯಾದೇಶ ನೀಡಲಾಗಿರುತ್ತದೆ. 


ಪ್ರಸ್ತುತ. ಸದರಿ. ಕಾಮಗಾರಿಯು ಪ್ರಗತಿಯಲ್ಲಿದ್ದು ಶೇ.20 ರಷ್ಟು ಪ್ರಗತಿ 


ಸಾಧಿಸಲಾಗಿದೆ ಹಾಗೂ ಸದರಿ ಕಾಮಗಾರಿಯನ್ನು ಏಪ್ರಿಲ್‌ 2022 ರಲ್ಲಿ 


ಅನುಷ್ಠಾನಗೊಳಿಸಲಾಗುತ್ತದೆ: 
ಸಂಬಂಧಿಸಿದಂತೆ ಪ್ಯಾಕೇಜ್‌-4 ರಲ್ಲಿ 


(ಆ) ಹೊರಾಂಗಣ ಕ್ರೀಡಾಂಗಣಕ್ಕೆ 
ಸರ್ಕಾರದ. 


ರೂ.500.00 ಲಕ್ಷಗಳಿಗೆ ಅಂದಾಜು ಪಟ್ಟಿಯನ್ನು ತಯಾರಿಸಿದ್ದು, 
ಆದೇಶ ಸಂಖ್ಯೆ ನಅಇ 21 ಎಂಎನ್‌ವೈ 2021, ದಿನಾಂಕ: 26.02.2021ರಂದು | 
ಸದರಿ ಕಾಮಗಾರಿಯ ಪ್ಯಾಕೇಜ್‌- 4 ಗೆ ಆಡಳಿತಾತ್ಮಕ ಅನುಮೋದನೆ ಮತ್ತು 


ಕನಿಷ್ಟ ದರ ನಮೂದಿಸಿದ ಗುತ್ತಿಗೆದಾರರಾದ ಶ್ರೀ ವಿ. ಪ್ರಶಾರಿತ್‌ ಪೆಟ್ಟಿ (ಶೀ 
ಭುವನೇಶ್ವರಿ ಕನ್ನೃಕ್ಷನ್ಸ್‌ ರವರ ಟೆಂಡರ್‌ಗೆ ಸರ್ಕಾರದ 'ಅನುಮೋದನೆ 
ನೀಡಲಾಗಿದೆ. ಅದರಂತೆ, ದಿನಾಂಕ: 19-03-2021 ರಂದು ಬಿಬಿಎಂಪಿ 


ವತಿಯಿಂದ ಕಾರ್ಯಾದೇಶ ನೀಡಲಾಗಿರುತ್ತದೆ. 


Os 


ಸಿದಪಡಿಸಿದಲ್ಲಿ, ' ಯಾವ ಪ್ರಸ್ತುತ, ಸದರಿ ಕಾಮಗಾರಿಯು ಪ್ರಗತಿಯಲ್ಲಿದ್ದು, ಮಾರ್ಜ್‌ 2022 ರಲ್ಲಿ 
Ka) ಬಣ ಣು A, 
pe) 


ಇ ,| ಕಾಲಮಿತಿಯೊಳಗೆ ಯೋಜನೆಯನ್ನು ಸದರಿ ಹೊರಾಂಗಣ ಕ್ರೀಡಾಂಗಣ ಕಾಮಗಾರಿಯನ್ನು ಅನುಷ್ಠಾನಗೊಳಿಸಲಾಗುತ್ತದೆ. 
'| ಪ್ರಾರಂಭಿಸಲಾಗುವುದು? ಸ 


ಸಂಖ್ಯೆ: ನಅಇ 235 ಎಂಎನ್‌ವೈ 2021 (%) 


(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ - 


